ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ವಿಮಾನ ನಿಲ್ಮಾಣ ನಿರ್ಮಾಣಕ್ಕೆ ಭೂಸಾಧೀನದ ಬಗ್ಗೆ 


ಶ್ರೀ ಘೋಟ್ನೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
725 (658) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಾರವಾರ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆಯೇ ; 
ಹಾಗಿದ್ದಲ್ಲಿ, ಭೂಸ್ಥಾಧೀನ ಪಡಿಸಿಕೊಂಡಿರುವ ಸ್ಥಳದ ಸವಿಸ್ತಾರ ವರದಿ ನೀಡುವುದು; 


(~ 


(ಆ) ಸದರಿ ವಿಮಾನ ನಿಲ್ದಾಣದ ಕಾರ್ಯ ಪ್ರಾರಂಭವಾಗುವುದು ಯಾವಾಗ ; ಸದರಿ ವಿಮಾಣ ನಿಲ್ಮಾಣಕ್ಕೆ 
ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದಲ್ಲಿ ಭೂಮಿ ಕಳೆದುಕೊಂಡವರಿಗೆ ಪರಿಹಾರ ನೀಡಲಾಗುವುದೇ ; 
ಹಾಗಾದರೆ, ಪರಿಹಾರ ಯಾವ ರೀತಿಯಲ್ಲಿ ನೀಡಲಾಗುವುದು ; (ಮಾಹಿತಿ ನೀಡುವುದು) 


(ಇ) ಕಾಮಗಾರಿಗೆ ಎಷ್ಟು ಅನುದಾನ ಅವಶ್ಯಕತೆ ಇದೆ ; ಅದರಲ್ಲಿ ರಾಜ್ಯದ ಮತ್ತು ಕೇ೦ದ್ರ ಸರ್ಕಾರದ 
ಪಾಲೆಷ್ಟು ; 


(ಈ) ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತದೆ ? (ಮಾಹಿತಿ ನೀಡುವುದು) 


